ಸದನದಲ್ಲಿ ಉತ್ತರಿಸುವ ಪ್ರಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಬುಧವಾರ, ದಿನಾಂಕ :03 ನೇ ಫೆಬ್ರವರಿ, 2021 


ಬೀದರ್‌ ಜಿಲ್ಲೆಯ ರೈತರ ಕೃಷಿ ಉಪಕರಣ ಹಾಗೂ ಅತಿವೃಷ್ಣಿ/ಅನಾವ್ಯಷ್ಠಿ ಬಗ್ಗೆ 


ಶ್ರೀ ಅರವಿಂದ ಕುಮಾರ್‌ ಅರಳಿ (ವಿಧಾನಸಭೆಯಿಂದ ಚುನಾಯಿತರಾದವರು) -- 


229 (378) ಮಾನ್ಯ ಕೃಷಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೀದರ್‌ ಜಿಲ್ಲೆಯಲ್ಲಿರುವ ಕೃಷಿ ಇಲಾಖೆಯಲ್ಲಿ 2018 ರಿಂದ 2021ರವರೆಗೆ ರೈತರಿಗೆ ವಿತರಿಸಲಾಗಿರುವ 
ಕೃಷಿ ಉಪಕರಣಗಳು ಎಷ್ಟು ; (ವಿತರಿಸಿದ ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಜಿಲ್ಲೆಯಲ್ಲಿ 2019-20ನೇ ಸಾಲಿನಲ್ಲಿ ಅತಿವೃಷ್ಣಿ ವಃತ್ತು ಅನಾವೃಷ್ಠ್ಣಿಯಿಂದ ಆಗಿರುವ ನಷ್ಟ ಎಷ್ಟು; 
(ವಿವರವಾದ ಮಾಹಿತಿ ನೀಡುವುದು) ಹಾನಿಯಾದ ರೈತರಿಗೆ ನೀಡಲಾದ ಪರಿಹಾರವೆಷ್ಟು? (ವಿವರ 
ನೀಡುವುದು) 


